py 


ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 
) Koc 0) 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


; ಪ52 
: ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 24/09/2020 
3 ಮಾನ್ಯ ಗೃಹ ಸಚಿವರು 


_ 
ಪ್ರಕ್ನ 


ಉತ್ತರ 


ಬೀದರ್‌ ಚಪ್ಸಯಲ್ಲಿ 


) ಪೊಲೀಸರಿಗೆ 
ನಿರ್ಮಿಸಲಾದ ಅನೇಕ ವಸತಿ 
ಗೃಹಗಳು ಶಿಥಿಲಾವಸ್ಥೆಗೆ ಬಂದಿದ್ದು, 
ಅವರು ಭಯದ ವಾತಾವರಣ 
ದಲ್ಲಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 


ಅವುಗಳನ್ನು ನವೀಕರಣಗೊಳಿಸಲು 


ಅಥವಾ ಹೊಸ ವಸತಿಗೃಹ ಕಟ್ಟಲು ' 


ಸರ್ಕಾರದ ಯೋಜನೆ 
ಇದಲ್ಲಿ, 
ಪ್ರಾರಂಭಿಸಲಾಗುವುದು; ಇಲ್ಲದಿದ್ದಲ್ಲಿ, 
ಇದಕ್ಕೆ ಕಾರಣವೇನು? 


ಇದೆಯೇ; , 
ಯಾವಾಗ | 


ಬೀದರ್‌ ಜಿಲ್ಲೆಯ ಭಾಲ್ಕಿ ನಗರದಲ್ಲಿ 4 `ಹಾಡೂ 
ಹುಲಸೂರದಲ್ಲಿ 14 ಒಟ್ಟು 56 ಶಿಥಿಲಗೊಂಡ ವಸತಿ 
ಗೃಹಗಳಲ್ಲಿ ಯಾವುದೇ ಸಿಬ್ಬಂದಿ ವಾಸವಾಗಿರುವುದಿಲ್ಲ. 


ಈಗಾಗಲೇ ಬೀದರ್‌ ಜಿಲ್ಲೆಯಲ್ಲಿ ಬೀದರ್‌ ನಗರದ 
ಪಕ್ಕಲವಾಡಾ, ಜನವಾಡಾ ಮತ್ತು ಮಂಠಾಳಾ ಪೊಲೀಸ್‌ 
ವಸತಿ ಗೃಹಗಳ ನವೀಕರಣ/ದುರಸ್ಮಿ ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದ್ದು, ಕಾಮಗಾರಿಯು ಪ್ರಗತಿಯಲ್ಲಿದ್ದು, 
"ಶೀಘ್ರದಲ್ಲಿ ಪೂರ್ಣಗೊಳಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ. 


ಮುಂದುವರೆದು, ಗೃಹ 2020 ಯೋಜನೆಯಡಿಯಲ್ಲಿ | 


ಬೀದರ್‌ ಜಿಲ್ಲೆಗೆ ಒಟ್ಟು 260 ಪೊಲೀಸ್‌ ಅಧಿಕಾರಿ/ 
ಸಿಬ್ಬಂದಿಯವರ ವಸತಿ ಗೃಹಗಳು ನಿರ್ಮಾಣವಾಗಿರುತ್ತವೆ. 
ಹಾಗೂ ಪೊಲೀಸ್‌ ಗೃಹ 2025 ಯೋಜನೆಯಡಿಯಲ್ಲಿ 


ಹೊಸದಾಗಿ ವಸತಿಗೃಹ ನಿರ್ಮಾಣ ಮಾಡುವ ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. 


ಸಪಂಖ್ಯೆ:ಹೆಚ್‌ಡಿ 82 ಪಿಬಎಲ್‌ ೭2೦೭೦ 


\ > 


LS 


(ಬಸವರಾಜ ಬೊಮ್ಯಾಂಖ) 
ಬೃಹ ಪಚಿವರು 


